ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ ; 1579(1839) 
ಸದಸ್ಯರು ಹೆಸರು : ಶ್ರೀ ಹೆಚ್‌.ಎಂ.ರಮೇಶ ಗೌಡ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ . ; 15.03.2022 
ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
j ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು. 

ಕ್ರ ಪ್ರಶ್ನೆಗಳು ಉತ್ತರಗಳು 

ಸಂ 

ಅ) | ರಾಜ್ಯದಲ್ಲಿನ ಪುರಸಭೆ ಮತು ರಾಜ್ಯದಲ್ಲಿನ ಪುರಸಭೆ ಮತ್ತು ಪಟ್ಟಿಣ 
ಪಟ್ಟಿಣ ಪಂಚಾಯತಿಗಳಲ್ಲಿ | ಪಂಚಾಯಿತಿಗಳಲ್ಲಿ 6794 ಖಾಯಂ ಹಾಗೂ 
ಕಾರ್ಯ ನಿರ್ವಹಿಸುತ್ತಿರುವ | 7969 ಗುತ್ತಿಗೆ/ಹೊರಗುತಿಗೆ/ದಿನಗೂಲಿ/ನೇರ 
ಅಧಿಕಾರಿ ಮತ್ತು ಸಿಬ್ಬಂದಿಗಳ | ಪಾವತಿಯಡಿ ಸೇರಿ ಒಟ್ಟು 14763 ಅಧಿಕಾರಿ/ 
ಸಂಖ್ಯೆ ಎಷ್ಟು; (ವೃಂದವಾರು| ಸೌಕರರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. 
ಮಾಹಿತಿ ನೀಡುವುದು) ವೃಂದವಾರು ಮಾಹಿತಿ ಅಸುಬಂಧದಲ್ಲಿ 

ಅಲಗಿತಿಪಿದೆ. 

ಆ) | ಪುರಸಭೆ ಮತ್ತು ಪಟ್ಟಿಣ | ರಾಜ್ಯದಲ್ಲಿನ ಪುರಸಭೆಗಳಲ್ಲಿ 17930 
ಪಂಚಾಯತಿಗಳಲ್ಲಿ ನಿವೃತಿ ಮತ್ತು | ಮಂಜೂರಾದ ಹುದ್ದೆಗಳಿಗೆದುರಾಗಿ 11136 
ಇತರೆ ಕಾರಣಗಳಿಂದ ತೆರವಾದ | ಹುದ್ದೆಗಳು ಖಾಲಿ ಇದ್ದರೂ, ಹಾಲಿ ಕಾರ್ಯ 
ಹುದ್ದೆಗಳನ್ನು ಭರ್ತಿ ಮಾಡದ ನಿರ್ವಹಿಸುತ್ತಿರುವ 6794 ಖಾಯಂ ಹಾಗೂ 7969 
ಕಾರಣ ಕಛೇರಿ ಕೆಲಸಗಳಿಗೆ | ಗುತ್ತಿಗೆ/ಹೊರಗುತ್ತಿಗೆ/ ದಿನಗೂಲಿ/ನೇರಪಾವತಿ 
ತೊಂದರೆಯಾಗುತ್ತಿರುವುದು ನೌಕರರು ಸೇರಿ ಒಟ್ಟು 14763 ಅಧಿಕಾರಿ/ 
ಸರ್ಕಾರದ ಗಮನಕೆ, ಬಂದಿದೆಯೇ; ನೌಕರರುಗಳಿಂದಲೇ ಪುರಸಭೆಗಳ ಅಭಿವೃದ್ದಿ 

ಕಾರ್ಯಗಳಿಗೆ ತೊಂದರೆಯಾಗದಂತೆ 
ಕಾರ್ಯನಿರ್ವಹಿಸಲಾಗುತ್ತಿದೆ. 

ಇ) | ಬಂದಿದ್ದಲ್ಲಿ, ಪುರಸಭಿ ಮತ್ತು ರಾಜ್ಯದಲ್ಲಿನ ನಗರ ಸ್ಮಳೀಯ ಸಂಸ್ಥೆಗಳಲ್ಲಿ 
ಪಟ್ಟಣ ಪಂಚಾಯತಿಗಳಲ್ಲಿ | ಖಾಲಿಯಿರುವ ಹುದ್ದೆಗಳನ್ನು ಭರ್ತಿ ಮಾಡಲು 
ಖಾಲಿಯಿರುವ ಹುದ್ದೆಗಳನ್ನು | ಕ್ರಮವಹಿಸಲಾಗಿರುತ್ತದೆ. ಅದರಂತೆ ಕರ್ನಾಟಕ 
ಭರ್ತಿ ಮಾಡಲು ಸರ್ಕಾರ |! ಲೋಕಸೇವಾ ಆಯೋಗದಿಂದ 1104 ನೇಮಕಾತಿ 
ಫೈಗೊಂಡ ಕ್ರಮಗಳೇನು? | ಹುದ್ದೆಗಳಿಗೆ ಸಿನಿಕೃತವಾದ ಅಂತಿಮ 
(ಮಾಹಿತಿಯನ್ನು ಒದಗಿಸುವುದು) | ಆಯ್ಕೆಪಟ್ಟಿಯನುಸಾರ 771 ಅಭ್ಯರ್ಥಿಗಳಿಗೆ 

ನೇಮಕಾತಿ ಆದೇಶ ನೀಡಲಾಗಿದ್ದು, ಉಳಿದ 
ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಚಾಲನೆ 
ಯಲ್ಲಿರುತ್ತದೆ. ಇದಲ್ಲದೆ 553 ಹುದ್ದೆಗಳ ಅಂತಿಮ 
ಆಯ್ಕೆಯ ಪ್ರಕ್ರಿಯೆಯು ಕರ್ನಾಟಕ ಲೋಕಸೇವಾ 
ಆಯೋಗದಲ್ಲಿ ಚಾಲ್ತಿಯಲ್ಲಿದ್ದು, ಆಯೋಗದಿಂದ 
ಅಂತಿಮ ಆಯ್ಕೆಪಟ್ಟಿ ಸ್ಟೀಕೃತವಾದ ಕೂಡಲೇ 
ದಾಖಲಾತಿ ಪರಿಶೀಲನ ಮಾಡಿ. ನೈಜತೆ 
ಪುಮಾಣಪತ್ರವನ್ನಾಧರಿಸಿ ನೇಮಕಾತಿ ಆದೇಶ 
ನೀಡುವ ಮೂಲಕ ಹುಜೆಗಳನ್ನು ಭರ್ತಿ ಮಾಡಲು 
ಕ್ರಮವಹಿಸಲಾಗುವುದು. 


—— 7 


ಮುಂದುವರೆದು, ಮುಂಬಡಿ, ಖೋಟಾದಡಿಯಲ್ಲಿ 
ಖಾಲಿ ಇರುವ ಗ್ರೂಪ್‌ “ಬಿ” ಮತ್ತು “ಸಿ” ವ್ಯಂದದ 
ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿಮಾಡಲು 
ಕುಮ ವಹಿಸಲಾಗುತ್ತಿದೆ. ಸರ್ಕಾರದ 
ಆದೇಶಗಳನುಸಾರ ಕೆಲವು ಹುದ್ದೆಗಳ ಸೇವೆಯನ್ನು 
ಹೊರಗುತ್ತಿಗೆ ಮತ್ತು ನೇರಪಾವಶಿಯಡಿ ಪಡೆಯಲು 
ಅವಕಾಶವಿದ್ದು, ಅದರಂತೆ ಹೊರಗುತ್ತಿಗೆ ಮತ್ತು 
ನೇರನೇಮಕಾತಿಯಡಿ ಹುದೆ, ಗಳನ್ನು ಭರ್ತಿ 


ಸಂಖ್ಯೆ: ನಅಇ 03 ಎಲ್‌ಸಿಕ್ಕ್ಯೂ 2022 


ಮಾಡಲುಕ್ರಮವಹಿಸಲಾಗುತ್ತಿದೆ. | 


fH dpe na 
(ಎನ್‌. ನಾಗರಾಜು ಏಂ: (4 ಬಿರಿ 


ಪೌರಾಡಳಿತ, ಸಣ್ಣು ಕೈಗರಿಳಿಗಳು ಹಾಗೂ . 
- ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು. 


ಅನುಬಂಧ 


ದಿನಗೂಲಿ/ಗುತ್ತಿಗೆ! 
ಕಾರ್ಯನಿರ್ವಹಿ ಹೊರಗುತಿ ಗೆ! 
ಮಂಜೂರಾದ ಖಾಲಿ ್‌ 
ಕ. ಸುತ್ತಿರುವ ನೇರಪಾವತಿ/ಇತರೆ 
M ಹುದ್ದೆಗಳ ಹೆಸರು ಹುದ್ದೆಗಳ -» ಹುದ್ದೆಗಳ ಪಾವತಿ/ಇತರೆ 
ಸಂ. = ಸಂಖೆ ಖಾಯಂ ಸಂಖೆ. ಕಾರ್ಯ 
ನ್‌ | ಪೌಕರರ ಸಂಖ್ಯೆ ಕ | ನಿರ್ವಹಿಸುತ್ತಿರುವ 
ನೌಕರರ ಸಂಖ್ಯೆ 
7 | ಪರಾಷಾರು ದರ್‌ F 0 - FS 0 
— — - 
2 | ಪೌರಾಯುಕ್ತರು ದರ್ಜೆ- 2 0 0 0 0 
3 | ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು 0 0 0 0 
4 | ಸೀನಿಯರ್‌ ಪ್ರೊಗ್ರಾಮರ್‌ 0 0 [ 0 0 
5 | ಸಹಾಯಕ ಅಭಿಯಂತರರು 0 fy) 0 0. 
೯ ಪಾಸಕ ಇಧಿಹಾತರಹ 120 6 pe F 
7 | ಮುಖ್ಯಾಧಿಕಾರಿ ದರ್ಜೆ- 1 115 105 10 3 
8 | ಲೆಕ್ಕ ಅಧೀಕ್ಪಕರು 2. 0 2 0 
9 | ಕಛೇರಿ ವ್ಯವಸ್ಥಾಪಕರು 132 91 41 3 
10 | ಕಂದಾಯಾಧಿಕಾರಿ 121 81 a0 | 4 
11 | ಮುಖ್ಯಾಧಿಕಾರಿ ದರ್ಜೆ- 2 126 105 21 3 
12 | ಅಕ್‌ಂಟೆಂಟ್‌ 123 32 91 155 
13 | $ರಿಯ ಅಭಿಯಂತರರು 329 117 232 42 
14 | ಕರಿಯ ಆರೋಗ್ಯ ನಿರೀಕ್ಸತರು 149 72 77 3 
15 | ಪ್ರಥಮ ದರ್ಜೆ ಸಹಾಯಕರು 329 244 85 4 
16 ಸಮುದಾಯ ಸಂಘಟನಾ ಅಧಿಕಾರಿ 252 119 133 7 
17 | ಶೀಘ್ರಲಿಪಿಗಾರರು 119 1 118 5 
18 | ಜ್ಯೂನಿಯರ್‌ ಪ್ರೂಗ್ರಾಮರ್‌ 126 7 119 184 
3 ತಫಷ ಪರ್‌ ಸಾಚಾ ಸನ್ನು 3 D4 111 ಧ 
20 | ನೀರು ಸರಬರಾಜು ಸಹಾಯಕ 544 30 514 | 162 
21 | ಕಂಪ್ಯೂಟಿರ್‌ಆಪರೇಟಿರ್‌/ಡಾಟಾಎಂಟ್ರಿ , 
ಅಪರೇಟರ್‌ 391 10 381 332 
7 ಇಕಾನ್ಯ ನಕ್ನತಡು TT 4 314 54 
23 ಎಲೆಕ್ಟ್ರಿಷಿಯನ್‌ ದರ್ಜೆ 1 0 0 0 0 
24 | ಸಮುದಾಯ ಸಂಘಟಕರು 208 59 149 4 


25 7 ವೃತಾ ವರ್ಷ ಸವಾಷಾಡ py 50 [2 ಇ 
26 | ಕರವನಾರಗಾಕರು Il 360 275 85 90 
27 | ವಾಹನಚಾಲಕರು 488 51 | 437 964 
38 ನಪ್ಥಾಷವರ್‌ ದರ F F F 2 
591 ಸಹಾಯ್‌ ನರ ಕಾಮ 

ಸಹಾಯಕರು \ 597 29 568 195 

30 | ಕ್ಯಾನ್‌ ಟ್ಯಷಯನ್‌ F F F F 
31 | ಷಂಬರ್‌ 119 1 118 17 
32 ಸ್ಯಾನಿಟರಿ ಸೂಪರ್‌ವೈಸರ್‌ 353 95 258 60 
33 | ಹೆಡ್‌ ಗಾರ್ಡನರ್‌ 0 0 0 0 
34 | ಸೀನಿಯರ್‌ ವಾಲ್‌ಮನ್‌ 361 68 293 54 
35 | ಪೌರಕಾರ್ಮಿಕರು 7568 3229 4339 3192 
36 | ಅಟೆಂಡರ್‌ 480 326 154 61 
37 | ತಾಡಕ್‌ 1430 166 1264 535 
38 | ಕ್ಲೇನರ್‌ 245 24 221 138 
39 | ಗಾರ್ಡನರ್‌ |__ 33 88 "28 
[30 1 ಹನಕ/ವಾನ್‌ ಸಪ್ಲೈ ವಾಲ್‌ಮನ್‌ 1320 593 727 1593 
] ಒಟ್ಟು 17930 6794 11136 7969 


UDD 03.LCQ 2022 


